ಕರ್ನಾಟಕ ವಿಧಾನ ಪರಿಷತ್ತು 


ಸರ್ವೆ (Re-Survey) ಆಗಬೇಕೆಂಬ 
ನಿಯಮ ಇರುವುದು ನಿಜವೇ; 
ಹಾಗಿದ್ದಲ್ಲಿ, ಕರ್ನಾಟಕ 
ಏಕೀಕರಣಗೊಂಡ ನಂತರ 
ನಗರ ಸರ್ವೆ ಒಳಗೊಂಡಂತೆ 
ಮರು ಸರ್ವೆೇೆಯನ್ನು ಯಾವ 
ಯಾವ ವರ್ಷಗಳಲ್ಲಿ ಕೈಗೊಳ್ಳ 
ಲಾಗಿದೆ; ಮತ್ತು ಈ ಮರು 
ಸರ್ವೆಗಳಿಗೆ ತಗುಲಿದ ವೆಚ್ಚ 
ವೆಷ್ಟು ಮತ್ತು ದೊರೆತ 
ಪ್ರಯೋಜನಗಳು ಯಾವುವು; 
(ಪೂರ್ಣ ವಿವರ ನೀಡುವುದು) 


| [ಚಕ್ಕೆಗುರುತಿನೆಪುಶೆ ಸಂಖ್ಯ 190೮ರ 
2 ಸದಸ್ಯರ ಹೆಸರು ಶ್ರೀ ಕೆಎತಷಣ್ಠಾಮೆ 
| ನಾಮನಿರ್ದೇಶನ ಹೊಂದಿದವರು) 
3 | ಉತ್ತರಿಸಬೇಕಾದ ದಿನಾಂಕ 16.03.2022 
4 | ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
ಕ್ರ ಪ್ರಶ್ನೆ ಉತ್ತರ | 
ಸಂ 
re) ನಾಜ್‌ ಕರಣದ ಕರ್ನಾಟಕ ಏಕೀಕರಣದಲ್ಲಿ ಸೇರ್ಪಡೆಯಾದ ರಾಜ್ಯದ ವಿವಿಧ 
ಸೇರ್ಪಡೆಯಾದ ಐದು ಪ್ರಾಂತ್ಯ | ಪ್ರಾಂತ್ಯಗಳಲ್ಲಿ ಭೂಮಿಗಳನ್ನು ಕೆಳಕಂಡ ವರ್ಷಗಳಲ್ಲಿ ಮೂಲ 
ಗಳಾದ ಹಳೆ ಮೈಸೂರು, ಬಾಂಬೆ ಸರ್ವೆ ಮತ್ತು ರೀಸರ್ವೆ ಮಾಡಲಾಗಿರುತ್ತದೆ 
ಕರ್ನಾಟಿಕ, ಹೈದರಾಬಾದ್‌ - ಪ್ರ. ಪ್ರಾಂತ್ಯ ಮೂಲ ಸವೇ ರ-ಸರ್ವೇ 
ಕರ್ನಾಟಿಕೆ, ಮದ್ರಾಸು ಸೆಂ. | 
ಪ್ರಾಂತ್ಯದ ಬಳ್ಳಾರಿ ಮತ್ತು 1 | ಹಳೇ ಮೈಸೂರು ಪ್ರಾಂತ್ಯ | 1863-1899 | 1900-1917 
ಕೊಡಗು ಪ್ರಾಂತ್ಯಗಳಲ್ಲಿ 2 | ಮುಂಬೈ ಪ್ರಾಂತ್ಯ 1840-1863 | 1906-1921 
ಮೂಲ ಸರ್ವೆ ಮತ್ತು ತದ| (3 | ಮದರಾಸು ಪ್ರಾಂತ್ಯ 1863-1904 | 1923-1935 
ನಂತರದ ಮರು ಸರ್ವೆ ಗಳನ್ನು 4 | ಹೈದರಾಬಾದ್‌ ಪ್ರಾಂತ್ಯ 1875-1888 | 1906-1916 
ಸಾ 5 [ಕೊಡಗು ಪ್ರಾಂತ್ಯ 1606-1516 | 1906-1912 
ವರ್ಷ ವಾರು ಪೂರ್ಣ ವಿವರ 
ನೀಡುವುದು) 
ಆ) | ಕರ್ನಾಟಿಕ ಕಂದಾಯ ಕಾಯ್ದೆ - [ಕರ್ನಾಟಿಕ ಭೂಕಂದಾಯ ಅಧಿನಿಯಮ 1964 ಕಲಂ 115 ರನ್ವಯ 
1964 ರ ಪ್ರಕಾರ ಪ್ರತಿ 30 ವರ್ಷ | ಕಂದಾಯ ವ್ಯವಸ್ಥೆಯು ಮೂವತ್ತು ವರ್ಷಗಳ ಅವಧಿಯವರೆಗೆ 
ಗಳಿಗೊಮ್ಮೆ ಜಮೀೀಮುಗಳ ಮರು ಜಾರಿಯಲ್ಲಿರುತ್ತದೆ. ಕಂದಾಯ ವ್ಯವಸ್ನೆಯು ಪರಿಷ್ಠರಣೆಯು 


ಸೂಕ್ತವಲ್ಲವೆಂದು ಕಂಡುಬಂದಲ್ಲಿ ಅಥವಾ ಕಂದಾಯ ವ್ಯವಸ್ಥೆ 
ಯನ್ನು ಜಾರಿಗೊಳಿಸುವುದು ವಿಳಂಬವಾದಾಗ ತತ್ಕಾಲದಲ್ಲಿ ಜಾರಿ 
ಯಲ್ಲಿರುವ ಕಂದಾಯ ವ್ಯವಸ್ಥೆಯ ಅವಧಿಯನ್ನು ಸೂಕ್ತವೆಂದು 
ಕಂಡುಬರುವಂತಹ ಅವಧಿಯವರೆಗೆ ಮುಂದುವರೆಸಬಹುದಾಗಿ 
ರುತ್ತದೆ. 

ಏಕೀಕರಣದ ನಂತರ ರಾಜ್ಯದಲ್ಲಿ ಕೈಗೊಂಡಿರುವ 
ಮರುಭೂಮಾಪನ/ನಗರಮಾಪನ ಮತ್ತು ಅವುಗಳಿಗೆ ತಗುಲಿರುವ 
ವೆಚ್ಚದ ವಿವರ ಈ ಕೆಳಕಂಡಂತಿದೆ. 

[ ವಿವರ 


ತಗುಲಿರುವ ವೆಚ್ಚ್‌ 
(ರೂ.ಲಕ್ಷಗಳಲ್ಲಿ) 
ಇಲಾಖಾ ಸಿಬ್ಬಂದಿಗಳನ್ನು 
ಬಳಸಿಕೊಂಡು ನಗರ 
ಮಾಪನ ಭೂಮಾಪನ 
ಗೊಳ್ಳಲಾಗಿದೆ 
35.00 


| 1967-74 ರ ಬೆಂಗಳೂರು, ದಾವಣಗೆರೆ 
ಹಾಗೂ ಕಲಬುರಗಿ ಶಹರಗಳಲ್ಲಿನ 
ನಗರ ಮಾಪನ. 


2008-09 ರ ಬೆಳಗಾವಿ ಶಹರದ ವಿಸೃತ 
ನಗರ ಮಾಪನ. 

2009-13 ರಲ್ಲಿ 12 ನೇ ಹಣಕಾಸು | 
ಆಯೋಗದಡಿಯಲ್ಲಿ, ಕೈಗೊಂಡಿರುವ 
ನಲ್ಲೆಕಾಮನಹಳ್ಳಿ-ಯಲ್ಲೂರು- 
ಶನಿವಾರಸಂತೆ, `ಚಿಕಜೋಗಿಹಳ್ಳಿ - 
ಕಾಡ್ಗೆ-ಯಳಂದೂರು-ನಿಡಗುಂಟಿ 
ದಾಂಡೇಲಿ -ಚಿಕ್ಕಸೋಗೂರು 
ಪಟ್ಟಣಗಳಲ್ಲಿನ ನಗರ ಮಾಪನ. 


56.59 


2010-12 ರ ಬೆಳಗಾವಿ-ಸ೦ಕೇಶ್ವರ- 
ಸವದತ್ತಿ - ಉಪ್ಪಿನ ಬೆಟಗೇರಿ- 
ಮೊರಬ - ರೋಣ ಪಟ್ಟಣಗಳ ನಗರ 
| ಮಾಪನ. - . 
[2010ನೇ ಸಾಲಿನಲ್ಲಿ 12 ನೇ ಹಣಕಾಸು 13.432 
ಆಯೋಗದಡಿಯಲ್ಲಿ ಕೈಗೊಂಡಿರುವ : 
ಬೆಂಗಳೂರು ವಗರ ಮತ್ತು 
ಸುತ್ತಮುತ್ತಲ 5 ನಗರ/ಪಟ್ಟಣಗಳಲ್ಲಿ 
ನಗರ ಮಾಪನ.- 

2009 ರಿಂದ ಮೈಸೂರು, ಶಿವಮೊಗ್ಗ, 1546.93 
ಮತ್ತು. ಮಂಗಳೂರು ನಗರಗಳಲ್ಲಿ - 
ಯುಪಿಓಆರ್‌ ಯೋಜನೆಯಡಿ 
ಕೈಗೊಳ್ಳಲಾಗುತ್ತಿರುವ ನಗರಮಾಪನ. 
ಮರುಭೂಮಾಪನ 


ವಿವರ ತಗುಲಿದ ವೆಚ್ಚ 
| (ರೂ.ಲಕ್ಷೆಗಳಲ್ಲಿ) 
2002-05 ರಲ್ಲಿ ಮಂಡ್ಯ ಜಿಲ್ಲೆ ಮದೂರು 99.99 
ತಾಲ್ಲೂಕಿನ ಆತಗೂರು ಹೋಬಳಿಯಲ್ಲಿ, 
ಕೈಗೊಂಡಿರುವ ಮರುಭೂಮಾಪನ. 
2009-13 ರಲ್ಲಿ ಬೆಳಗಾವಿ ಜಿಲ್ಲೆಯ 32 64.44 
ಗ್ರಾಮಗಳಲ್ಲಿ ಕೈಗೊಂಡಿರುವ ಮರು 
ಭೂಮಾಪನ. . 
2012 ರಲ್ಲಿ ರಾಜ್ಯದ 14 ಜಿಲ್ಲೆಗಳಲ್ಲಿ ಪ್ರತಿ 15883 - 
ಜಿಲ್ಲೆಯ 2 . ಗ್ರಾಮಗಳಲ್ಲಿ 
ಪ್ರಾಯೋಗಿಕವಾಗಿ ಕೈಗೊಂಡಿರುವ ಮರು 
ಭೂಮಾಪನ. 
ಪಗರಮಾಪನ/ಮರುಮಾಪನ ಕಾರ್ಯದಿಂದಾಗುವ 
ಉಪಯೋಗಗಳು: 

1. ಯಾವುದೇ ಪ್ರದೇಶದಲ್ಲಿ ಮರು ಭೂಮಾಪನ ಕೈಗೊಳ್ಳು 
ವುದರಿಂದ ಜಮೀನಿನಲ್ಲಿಯ ಭೌಗೋಳಿಕ 'ಬದಲಾವಣೆ 
ಮತ್ತು ಬದಲಾದ ಹಕ್ಕಿಗಮುಗುಣವಾಗಿ ಜಮೀನಿನ ಗಡಿಗಳಲ್ಲಿ 
ಆಗಿರುವ ಬದಲಾವಣೆಗಳನ್ನು ದಾಖಲಿಸಬಹುದಾಗಿದೆ. 

2. ಬದಲಾವಣೆಗೆ ಅನುಸಾರವಾಗಿ ಕಂದಾಯ ವ್ಯವಸ್ಥೆಯನ್ನು 

, ಜಾರಿಗೊಳಿಸಿ ವಸ್ತುಸ್ಥಿತಿಯಂತೆ ಹೊಸ ಭೂದಬಾಖಲೆಗಳನ್ನು 
ಸೃಜಿಸಲಾಗುತ್ತದೆ. 

3. ನಗರ ಮಾಪನ ಜಾರಿಗೊಳಿಸುವುದರಿಂದ ನಗರ ಪ್ರದೇಶಗಳಲ್ಲಿ 
ಆಸ್ತಿಗಳ ಗಡಿ, ಹಕ್ಕು ಮತ್ತು ಯಣದ ಕುರಿತು ದಾಖಲೆಗಳನ್ನು 
ಪರಿಶೀಲಿಸಿ ಸ್ಪಷ್ಠ ದಾಖಲೆ ತಯಾರಿಸಿ ನಿರ್ವಹಿಸ 
ಬಹುದಾಗಿದೆ. 

4. ರಾಜ್ಯದಲ್ಲಿ ಜಮಿೀೀಮ/ಆಸ್ತಿಯ ಕುರಿತಾದ ವ್ಯಾಜ್ಯಗಳು ಕಡಿಮೆ 
ಯಾಗಿ ಸಮಾಜದಲ್ಲಿ ಶಾಂತಿ ನೆಲಸಲು ಅನುಕೂಲ 
ವಾಗುತ್ತದೆ. 


ಇ) 


ರಾಜ್ಯದಲ್ಲಿ ಡ್ರೋಣ್‌ ಮುಖೇನ 
ಮರು ಸರ್ಮೆೇಯನ್ನು ಕೈಗೊಳ್ಳಲು 
ಸರ್ಕಾರ ನಿರ್ಧರಿಸಿದೆಯೆಣ; 
(ಹಾಗಿದ್ದಲ್ಲಿ, ಪೂರ್ಣ ವಿವರ 
ನೀಡುವುದು) 


ಹೌದು. 
2017-18ನೇ ಸಾಲಿನಲ್ಲಿ ರಾಜ್ಯದ 5 ಜಿಲ್ಲೆಗಳಾದ ರಾಮನಗರ, 
ತುಮಕೂರು, ಹಾಸನ, ಬೆಳಗಾವಿ ಮತ್ತು ಉತ್ತರಕನ್ನಡ ಜಿಲ್ಲೆಗಳು 
ಮತ್ತು ಬೆಂಗಳೂರು ನಗರ ಜಿಲ್ಲೆಗಳಲ್ಲಿನ ಒಟ್ಟು 51,000 ಚ.ಕಿ.ಮೀ 
ಪ್ರದೇಶವನ್ನು ಡ್ರೋನ್‌ ಆಧಾರಿತ ಭೂಮಾಪನ ಕಾರ್ಯವನ್ನು 


ಭಾರತೀಯ ಸರ್ವೇಕ್ಷಣಾ ಸಂಸ್ಥೆಯ ಸಹಯೋಗದೊಂದಿಗೆ 


ಫೈಗೊಳಲಾಗುತ್ತಿದೆ. ಮುಂದುವರೆದು ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ | 
ಉಳಿದ 26 ಜಿಲ್ಲೆಗಳಲ್ಲಿನ 140 ಲಕ್ಷ ಚ.ಕಿ.ಮೀ ಪ್ರದೇಶವನ್ನು ಸಹಾ 
ದ್ರೋಣ್‌/ವೈಮಾನಿಕ ಸರ್ವೆ ಕಾರ್ಯವನ್ನು ರೂ.287 ಕೋಟಿ 


1 ವೆಜ್ನದಲ್ಲಿ ಅನುಷ್ಠಾನಗೊಳಿಸಲು ಅನುಮೋದನೆ ನೀಡಲಾಗಿದೆ. 


ಪ್ರಸ್ತುತ ಟೆಂಡರ್‌ ಪ್ರಕ್ರಿಯೆ ಜಾರಿಯಲ್ಲಿರುತ್ತದೆ. 


ಈ) 


ರಾಜ್ಯದಲ್ಲಿ, ಈ ಹಿಂದೆ ಡ್ರೋಣ್‌ 
ಆಧಾರಿತ ಕೈಗೊಂಡ ಮರು 
ಸರ್ವೆಗಳು ಯಾವ ಹಂತದಲ್ಲಿವೆ 
ಮತ್ತು ಈ ಮರು ಸರ್ವೆಗಳನ್ನು 
ಯಾವ ಸಂಸ್ಥೆಗಳ ಮೂಲಕ 
' ನಡೆಸಲಾಗಿದೆ? (ವೆಚ್ಚದ ವಿವರ 
ದೊಂದಿಗೆ ಪೂರ್ಣ ಮಾಯಿತಿ 
ನೀಡುವುದು) 


ರಾಜ್ಯದಲ್ಲಿ 2018 ರಲ್ಲಿ ಡ್ರೋಣ್‌ ಆಧಾರಿತ ಮರು ಭೂಮಾಪನ 
ಕಾರ್ಯ ಪ್ರಾರಂಭಿಸಲಾಗಿದ್ದು, ರಾಜ್ಯದ್ಯಂತ 49 ಕೇಂದ್ರಗಳಲ್ಲಿ 
Continuously Operating Referencing Station (CORS) ಗಳನ್ನು 
ಸ್ಮಾಪಿಸಲಾಗಿರುತ್ತದೆ. ತುಮಕೂರು, ರಾಮನಗರ ಮತ್ತು ಬೆಂಗಳೂರು 
ನಗರದಲ್ಲಿ ಡ್ರೋನ್‌ ೯y/ಗ್ರ ಕಾರ್ಯವನ್ನು ಪ್ರಾರಂಭಿಸಲಾಗಿರುತ್ತದೆ. 
ರಾಜ್ಯದಲ್ಲಿ ೦೪-19 ಸಾಂಕ್ರಾಮಿಕ ರೋಗ ಹರಡುತ್ತಿದ್ದರಿಂದ 
ಮತ್ತು ಲಾಕ್‌-ಡೌನ್‌ ಕಾರಣದಿಂದ ಹಾಗೂ ರಾಜ್ಯದಲ್ಲಿ ಕೇಂದ್ರ 
ಸರ್ಕಾರದ ಸ್ವಮಿತ್ವ ಯೋಜನೆ ಜಾರಿ ಮಾಡುತ್ತಿರುವುದರಿಂದಾಗಿ | 
ಮರು ಭೂಮಾಪನ ಕಾರ್ಯವನ್ನು ತಾತ್ಕಾಲಿಕವಾಗಿ ಸ್ಮಗಿತಗೊಳಿಸ 
ಲಾಗಿತ್ತು. ಪ್ರಸ್ತುತ ರಾಜ್ಯದಲ್ಲಿ ಡ್ರೋಣ್‌ ಆಧಾರಿತ ಮರು ಭೂಮಾಪನ 
ಕಾರ್ಯವನ್ನು ಪುನರ್‌ ಪ್ರಾರಂಭಿಸಲಾಗುತ್ತಿದೆ. 


ಈ ಯೋಜನೆಯನ್ನು ಭಾರತೀಯ ಸರ್ವೇಕ್ಷಣಾ ಸಂಸ್ಥೆಯ 
ತಾಂತ್ರಿಕ ಸಹಯೋಗದೊಂದಿಗೆ ಅನುಷ್ಠಾನಗೊಳಿಸಲಾಗುತ್ತಿದೆ. 
ಇದಕೆ ರೂ.76.00 ಕೋಟಿ ವೆಚ್ಚವಾಗುವುದಾಗಿ ಅಂದಾಜಿಸಲಾಗಿದ್ದು, 
ಇದುವರೆವಿಗೂ ರೂ 2200 ಕೋಟಿ ಮೊತ್ತವನ್ನು ಭಾರತೀಯ 


ಸಂಖ್ಯೆ: ಕ೦ಇ 83 ಎಸ್‌ಎಸ್‌ಸಿ 2022 


ಸರ್ವೇಕ್ಷಣಾ ಸಂಸ್ಥೆಗೆ ಪಾವತಿಸಲಾಗಿರುತ್ತದೆ. 3 


is pp 


(ಆರ್‌.ಅಶೋಕ) 
ಕಂದಾಯ ಸಚಿವರು : 


